ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಪ್ಯ : 1307 
ಮಾನ್ಯ ಸದಸ್ಯರ ಹೆಸರು : ಶ್ರೀ ರಘುನಾಥ್‌ ರಾವ್‌ ಮಲ್ಮಾಪೂರೆ 
' (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರಿಸುವ ಸಚಿವರು ; ಪ್ರವಾಸೋದ್ಯಮ, ಪರಿಸರ ಹಾಗೂ ಜೀವಿಶಾಸ್ತ್ರ 
ಸಹಿವರು 
ಉತ್ತರಿಸುವ ದಿನಾಂಕ : 15.03.2021 


ಬೀದರ ಲ್ಲಿ ವಿಶ್ವದ 
ವಿಶಿಷ್ಟವಾಗಿರುವ ಕರೇಜ್‌ ಸುರಂಗ 
ಬಾವಿ ಇದ್ದು, ಇದು ಬಹುಮನಿ 
ಸುಲ್ತಾನರ ಕಾಲದಲ್ಲಿ ಕೊರೆಯಲಾದ 
ಐತಿಹಾಸಿಕ ಕುರುಹು ಆಗಿರುವುದು 
ಸರ್ಕಾರದ ಗಮನಕ್ಕೆ ಬಂದಿದೆಯೇ ; 


ಈ ಕರೇಜ್‌ ಸುರಂಗ ಬಾವಿಯ 
ಪುನರುಜ್ಮೀವನಕ್ಕೆ ಈವರೆಗೆ ಬಿಡುಗಜಿ 
ಮಾಡಿರುವ ಅನುದಾನ ಎಷ್ಟು; ವೆಚ್ಚ 
ಮಾಡಿರುವ ಅನುದಾನ ಎಷ್ಟು 
ಕೈಗೆತ್ತಿಕೊಂಡಿರುವ ಕಾಮಗಾರಿಗಳು 
ಯಾವುವು; (ಪೂರ್ಣ ವಿಷರ 
ನೀಡುವುದು) 


ಬೀದರ್‌ ಪಗರದ ವ್ಯಾಪ್ತಿಯಲ್ಲಿ ಬರುವ ಶಿಕಾರಗ ಮತ್ತು ಕರೇಜ್‌ ಪುನರುತ್ಕಾನ 
ಕರೇಜ್‌ ದೆಲ್ಲಿ ಹೂಳು ಠೆಗೆಯುವುದ್ದು ಸುತ್ತುಗೋಡೆ, ನೀರು ಶುದ್ಧೀಕರಣ ಕಿಂಡಿಗಳ- 
ಸಂರಕ್ಷಣೆ, ಪ್ರವಾಸಿಗರಿಗೆ ಮೂಲಭೂತ ಸೌಕರ್ಯ ಹಾಗೂ ಉದ್ಯಾನವನ | 
ಕಾಮಗಾರಿಯನ್ನು ರೂ.27ರಿಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲು 
ಮೊದಲ ಕುಠಾಗಿ ರೂ.50.00 ಲಕ್ಷಗಳನ್ನು ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಜಿಲ್ಲಾ ಪ್ರಜಾಸೋದ್ಯಮ ಆಭಿವೃದ್ಧಿ ಸಮಿತ್ಸಿ ಬೀದರ್‌ ಜಿಲ್ಲೆ ಇವರಿಗೆ ಬಿಡುಗಡೆ |" 
ಮಾಡವಾಗಿರುತ್ತದೆ, 


ಈ ಕಾಮಗಾರಿಗೆ ಲೋಕೋಪಯೋಗಿ ಇಲಾಖೆ ಬೀದರ * ರವರಿಂದ ಎರಡು ಬಾರಿ 
ಟೆಂಡರ ಆ ಕರೆಯಲಾಗಿದ್ದು ಈ ಎರಡು ಟೆಂಡರ ಳಲ್ಲಿ ಅರ್ಹ ಗುತ್ತಿಗೆದಾರರು 
2019-20ನೇ ಸಾಲಿನಲ್ಲಿ ಸರ್ಕಾರದ ಆದೇಶ ಸಂಖ್ಯೆ: 
ಪ್ರಣ 447 2019, ದಿನಾಂಕ: 20.07.2019ರಲ್ಲಿ ಈ|. 
ಕಾಮಗಾರಿಯನ್ನು 'ರದ್ದುಪಷಡಿಸಿ ಆದೇಶಿಸಿರುವುದರಿಂದ, ಈ ಕಾಮಗಾರಿಗೆ ಬಿಡುಗಡೆ 
ಮಾಡಿರುವ ಮೊತ್ತ ರೂ.50.00 ಲಕ್ಷಗಳು ವೆಚ್ಚವಾಗಿರುವುದಿಲ್ಲ, 


ಸರ್ಕಾರ ಅನುದಾನ ಬಿಡುಗಡೆ 
ಮಾಡಿದ್ದರೂ, ಅಧಿಕಾರಿಗಳ 


ರ್ಬಕ್ಷ್ಯದಿಂದಾಗಿ ಅನುದಾನ ಪೂರ್ಣ 
ಪ್ರಮಾಣದಲ್ಲಿ ಸದ್ಭಳಕೆ 


ಆಗದಿರುವುದು ಸರ್ಕಾರದ ಗಮನಕ್ಕಿ | ಫ್ಯ ಖ್ರಮ್ನಣರಿಗೆ... 


ಭಿಸಿದಂತೆ ಅಧಿಕಾರಿಗಳು ಯಾವುದೇ ನಿರ್ಲಕ್ಷ್ಯತೆ |' 
ಬಂದಿದೆಯೇ ; ಹಾಗಿದ್ದಲ್ಲಿ, ನಿರ್ಲಕ್ಷ್ಯ 


ತೊಬಿರುವುದು ಕೂಡು ಬಂದಿರುವುದೆಲ್ಲ. 


ತೋರಿದ ಅಧಿಕಾರಿಗಳ ವಿರುದ್ಧ ಯಾವ 
ಕ್ರಮ ಕೈಗೊಳ್ಳಲಾಗುವುದು ; 


pan 


Rp 


ಡೆ 


TE ಜ್‌ ಸುರಂಗ ಬಾವಿಯ | ಸುರಂಗ ಪ್ರವಾಸೋದ್ಯಮವನ್ನು (Tunnel Tourism) ಪ್ರವಾಸೋದ್ಯಮ 


ಪುನರುಜ್ಞೀವನಕ್ಕೆ ಸರ್ಕಾರ | ಉತ್ಪನ್ನವಾಗಿ ಅಭಿವೃದ್ಧಿಪಡಿಸುವ ಸಾಧ್ಯತೆಯ ಬಗ್ಗೆ ಭಾರತ ಸರ್ಕಾರವು "Niche 
ಹಮ್ಮಿಕೊಂಡಿರುವ Tourist’ ಉತ್ಪನ್ನಪಡಿಯಲ್ಲಿ ರಾಜ್ಯಗಳ ಪ್ರಸ್ತಾವನೆಯನ್ನು ಸಲ್ಲಿಸಲು 
ಕಾರ್ಯಕ್ರಮಗಳೇನು ? ಕೊನಿದ್ದು, ಅಡರೆತೆ, ಸುರಂಗ ಪ್ರವಾಸೋದ್ಯಮ ಯೋಜನೆಯಡಿ ಬೀದರ್‌ ಮತ್ತು.” 


ಏಿಜಯಪುರ' ಜಿಲ್ಲೆಯಲ್ಲಿನ ಸಿೀರಿನ ಕರೇಜ್‌ ಪುನರುತ್ಕಾನ ಯೋಜನೆಗೆ. 
ಸಂಬಂಧಿಸಿದಂತೆ Mis. Indian Heritage Cites Network Foundation: 
(HCNF} ದೊಗಳೊರು ರವರು ಸಲ್ಲಿಸಿರುವ ಎರಡು ವರದಿ! ಪ್ರಸ್ವಾವನೆಗಳನ್ನು 
| Niche Touಗem - ಉತ್ಪನ್ನದಡಿಯಲ್ಲಿ ಪರಿಗಣಿಸುವಂತೆ ಕೇಂದ್ರ 
ಪ್ರವಾಸೋಮ್ಯಮ ಮಂತ್ರಾಸಿಕ್ಕೆ ದಿ :23.08.2020ರಂದು ಸಲ್ಲಿಸಲಾಗಿರುತ್ತದೆ. 


ವಯ ಪುನರುಜ್ಞೀಪನದ ಪ್ರಸ್ತಾವನೆಯು ಸಧ್ಯ ಸರ್ಕಾರದ: 


ಸಂಖ್ಯೆ: ಟಿಓಆರ್‌ 33 ಟಿಡಿವಿ 2021. 


ಜಗತ) 
ಪ್ರಹಔಸೋದ್ಯಮ ಮತ್ತು ಪರಿಸರ ಹಾಗೂ 
ಜೀವಿಶಾಸ್ತ್ರ ಸಚಿವರು 


೪ 


pS 


